ಕರ್ನಾಟಕ ವಿಧಾನ ಪರಿಷ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ 


Ee 


1 


[ನ 5 K 
ಉತ್ತರಿಸಬೇಕಾದ ದಿನಾಂಕ 


ಸದಸ್ಯರ ಹೆಸರು 


| 


ಶ್ರೀ ಅರವಿಂದ ಕುಮಾರ ಅರಳಿ 
(ವಿಧಾನ ಸಬೆಯಿಂದ ಚುನಾಯಿತರಾದವರು) 
14.12.2021 


ಉತ್ತರಿಸುವ ಸಚಿವರು 


ಗಣಿ ಮತ್ತು ಭೂವಿಜ್ಞಾನ ಹಾಗೂ ಮಹಿಳಾ 


ಅ) 


ಕ್ರ.ಸಂ. | 
ಪಟ್ಟಾ ಭೂಮಿ, ಹಳ್ಳ ತೊರ 
ಕೆರೆ, ನದಿ, ಪ್ರದೇಶಗಳಲ್ಲಿ ಮರಳು 


ಪ್ರಶ್ನೆ 


ತೆಗೆಯಲು ಅವಕಾಶ ಬೀಡುವ 
ಕರ್ನಾಟಿಕ ನೂತನ ಮರಳು 


ವೀತಿ 2020 ಜಾರಿಯಲ್ಲಿದೆಯೇ; | i A ) 
ಹಾಗಿದ್ದಲ್ಲಿ, ನೂತನ ರಲ, | ಮರಳು ಪೂರೈಕೆ ಮಾಡುವ ಸಂಬಂಧ ಸ 


ನೀತಿ ಜಾರಿಗೆ ತಂದಿರುವ 
ಉದ್ದೇಶಗಳೇನು; (ವರ 
ನೀಡುವುದು). | 


ಮತ್ತು ಮಕ್ಕಳ ಅಭಿವೃದ್ದಿ ಮತ್ತು 
ವಿಕಲಚೇತನರ, ಹಿರಿಯ ನಾಗರಿಕರ 
ಸಬಲೀಕರಣ ಸಚಿವರು. 
ಉತ್ತರ 
ಜಾರಿಯಲ್ಲಿರುತ್ತದೆ. 


ರಾಜ್ಯದ ಸಾರ್ವಜನಿಕ ಹಾಗೂ ಸರ್ಕಾರಿ 
ಕಾಮಗಾರಿಗಳಿಗೆ ಸುಲಭವಾಗಿ ಕಡಿಮೆ ದರದಲ್ಲಿ 


ಮರಳು ವೀತಿ, 2020ನ್ನು ಜಾರಿಗೊಳಿಸಲಾಗಿರುತ್ತದೆ. 


7ಈ ಹೊಸ ಮರಳು ವೀತಿಯಡಿ 
ಬೀದರ್‌ ಜಿಲ್ಲೆಯಲ್ಲಿ ಮರಳು 
ತೆಗೆಯಲು 
ಮರಳು ಬಿಕ್ಷೇಪಗಳು ಯಾವುವು; 
ಈ ವಿಕ್ಷೇಪಗಳಲ್ಲಿ ಲಭ್ಯವಿರುವ 
| ಮರಳಿನ ಪ್ರಮಾಣವೆಷ್ಟು; 
| (ತಾಲ್ಲೂಕುವಾರು ಮಾಹಿತಿ 
ನೀಡುವುದು) 


ಗುರುತಿಸಿರುವ ! 


ವೇದರ್‌ ಜಲ್ಲಾ ವ್ಯಾಪ್ತಿಯಲ್ಲಿ ಹರಿಯುತ್ತಿರುವ 


ಹಳ್ಳಗಳು ಹಾಗೂ ಮಾಂಜ್ರಾ ನದಿ ಪಾತ್ರದಲ್ಲಿ 
ಮಣ್ಣು ಮಿಶ್ರಿತ ಕಪ್ಪು ಮರಳಿದ್ದು, ಸದರಿ ಮಣ್ಣು 
ಮಿಶ್ರಿತ ಮರಳು ಕಟ್ಟಡ ಕಾಮಗಾರಿಗಳನ್ನು 
ಕೈಗೊಳ್ಳಲು ಉತ್ತಮ ಗುಣಮಟ್ಟವಲ್ಲದ ಕಾರಣ 


' ಹೊಸ ಮರಳು ವೀತಿಯನ್ಸ್ವಯ ಯಾವುದೇ ಮರಳು 
| ವಿಕ್ಷೇಪ ಪ್ರದೇಶಗಳನ್ನು ಗುರುತಿಸಿರುವುದಿಲ್ಲ. 


ಇ) 


ಈ ಮರಳು ನೀತಿಯಿಂದ 
ಸರ್ಕಾರಕ್ಕೆ ಪ್ರಸಕ್ತ ಸಾಲಿನಲ್ಲಿ 
ಸಂದಾಯವಾಗಿರುವ 

ಆದಾಯವೆಷ್ಟು; ಈ ನೀತಿಯಡಿ 
ಪ್ರತಿ ಮೆಟ್ರಿಕ್‌ ಟನ್‌ ಮರಳಿಗೆ 
ನಿಗದಿಪಡಿಸಿರುವ  ದರವಷ್ಟು; 


ನೀಡುವುದು) 


ದರ ನಿಗದಿಪಡಿಸಲು 
| ಅನುಸರಿಸುವ | 
| ಮಾನದಂಡಗಳೇಮ; (ಬವರ 


ರಂದು 


ಪ್ರಸ್ತುತ, ಹೊಸ ಮರಳು ನೀತಿ, 2020 ಜಾರಿಯಲ್ಲಿದ್ದು, 


ಸದರಿ ಮರಳು ವೀತಿಯಂತೆ ದಿನಾಂಕ 01.12.2021 
ಕರ್ನಾಟಕ  ಉಪಖನಿಜ ರಿಯಾಯಿತಿ 
(ತಿದ್ದುಪಡಿ) ನಿಯಮಗಳು 2021 ನ್ನು ಜಾರಿಗೊಳಿಸ 
ಲಾಗಿರುತ್ತದೆ. 

ಅಧಿಸೂಚನೆ ಹೊರಡಿಸಿರುವ ಮರಳು ನಿಕ್ಷೇಪ 
ಪ್ರದೇಶ / ಬ್ಲಾಕ್‌ ಗಳಲ್ಲಿ ಮರಳು ತೆಗೆಯುವ 
ಕಾರ್ಯ ಪ್ರಾರಂಭವಾಗಬೇಕಾಗಿರುತ್ತದೆ. 

|, ॥ ಮತ್ತು ।॥ ನೇ ಶ್ರೇಣಿಯ ಹಳ್ಳ / ತೊರೆ ಮತ್ತು 
ಕೆರೆಗಳಲ್ಲಿ ಮರಳು ತೆಗೆದು ಗ್ರಾಮ 
ಪಂಚಾಯಿತಿಗಳ ಮೂಲಕ ವಿಲೇವಾರಿ 
ಮಾಡುವ ಪ್ರತಿ ಮೆಟ್ರಿಕ್‌ ಟನ್‌ ಮರಳಿಗೆ ರೂ. 
300/- ಗಳನ್ನು ನಿಗದಿಪಡಿಸಲಾಗಿರುತ್ತದೆ. 


SS 


